ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ" ಪ್ರಶ್ನೆ ಸಂಖ್ಯೆ 684 | 
ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ 
ಉತ್ತರಿಸುವ ದಿನಾಂಕ 17-09-2೦21 | 
ಉತ್ತರಿಸುವ ಸಚಿವರು ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ 
ಕಲ್ಯಾಣ ಸಚಿವರು. 
ಕ್ರಸರ WE ಉತ್ತರ 
ಅ) |] ರಾಜ್ಯದಲ್ಲಿ ಘಘುಕರ ಸ್ಥಾಮಾಧವೃಧ್ಧ | 
- ಫದ ಹ ಸ K - 
ಸಂಘಕ್ಕೆ ಒಳಪಡುವ  ತತುಗಳು “ಸಮಾಜ. ಕಲ್ಯಾಣ ಇಲಾಖೆಯ ಅಧೀನದಲ್ಪ ಬರುವ ' ಕೇಂದ್ರ ಪರಿಹಾರ 
ಯಾವುವು; (ಪ್ರತ್ತುವಾರು | ಸ್ಪಮುತಿಯುಿಂದ ಆಡಳತ ವ್ಯಾಪ್ತಿಯ 14. ನಿರಾಶ್ರಿತರ ಪರಿಹಾರ 
ಜಲ್ಲಾವಾರು ವಿವರ ನೀಡುವುದು) ಕೇಂದ್ರಗಳಗೆ ಸೇರಿದ ಫ್ಟತ್ತು (ಜಮೀನಿನ) ಜಲ್ಲಾವಾರು ವಿವರಗಳನ್ನು 
ಅನುಬಂಧ-1 ರಣ್ಣ ನೀಡಿದೆ. 
ಆ) 'ಸಡರ ಸಷ ಪ್ರಾಪ 
ಜಒತ್ತುವಾರಿಯಾಗಿದೆಯೇ:; } . 
(ಪ್ರತ್ತುವಾರು, ಜಲ್ಲಾವಾರು ವಿವರ | ಒತ್ತುವರಿಯಾಗಿರುವ ಜಮೀನಿನ ವವರ ಹಾಗೂ ಒತ್ತುವರಿಯನ್ನು 
ನೀಡುವುದು) ತೆರವುಗೊಳಸಲು ಕೈಗೊಂಡ ಕ್ರಮಗಳ ವಿವರಗಳನ್ನು ಅನುಬಂಧ-2೭ ರಲ್ಲ 
ಇ) | ಹಾಗಿದ್ದಲ್ಲ, ಒತ್ತುವೆರೆಯೆನ್ನು | ನೀಡಿದೆ. 
ತೆರವುಗೊಆಸಲು ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು? 


ಸಕಇ 392 ಎಸ್‌ಎಲ್‌ಪಿ 2೦೦1 


(ಕೋಟ ಶ್ರೇನಿವಾಸ ಪೂಜಾರಿ) 
ಸಮಾಜ ಕಲ್ಯಾಣ ಹಾಗೂ 
ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರು 


ಕೇಂದ್ರ ಪರಿಹಾರ ಸಮಿತಿ ಆಧೀನದಲ್ಲಿ ಬರುವ 14 ನಿರಾಶ್ರಿತರ ಪರಿಹಾರ ಕೇಂದ್ರಗಳ 


ಅಮುಬಂಧ - 1 


ಸ್ವತಿನ (ಜಮೀನಿನ) ವಿವರಗಳು 

7 ಇಷ್ಟಾ ನರಾಶ್ರತರ ಪರಹಾರ ಕಾಂದ್ರಗಳು ಕೇಂದ್ರಗಳ ವಶದೆಲ್ಲರುವ ಜಮೀನಿನ 

is ವಿಸ್ತೀರ್ಣ 
(ಎಕರೆ! ಗುಂಟೆಗಳಲ್ಪ) 

1 ಬೆಂಗಳೂರು 222.36 

2 | ಹುಬ್ಬಳ್ಳಿ-ಧಾರವಾಡ 05.00. 

3 | ಮೈಸೂರು 10.31 

4 | ಮಂಗಳೂರು ದಕ) 10.90 ಸಂಟ) 

5 |ಖಬೆಕಗಾವಿ 19.21 

6 | ಕಲ್ಬುರ್ಗಿ 3.00 

7 ಬಳ್ಳಾರಿ. 4.00 

8 | ದಾವಣಗೆರ 10.00 

9 |ವಿಜಯಪುರ 4.00 

10 ಶಿವಮೊಗ್ಗ 39.28 

11 | ತಮಕೊರು 410 

12 | ಕೋಲಾರ 12.15 

13 | ಚಿತ್ರದುರ್ಗ 14.00 

14 | ರಾಯಚೂರು 10.00 


ಅಮುಬಂಧ- 2 


ಬೆಂಗಳೂರು.ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಜಮೀನು ಒತ್ತುವರಿಯಾಗಿರುವ ಬಗ್ಗೆ. 


'ಪ್ರ.'] ಅಲ್ಲಾ ಸರಾಶ್ರಿತಕ ಕಾಂದ್ರದ ಒತ್ತುವರಿ ಜಮೀವಿನ ವಿವರ 
ವಶದಟ್ಟರುವ 
ಸಂ ಫರಿಹಳರ ಜಮೀನಿನ ವಿಸ್ತೀರ್ಣ 
ಕೇಂದ್ರಗಳು (ಎಕರೆ; 
| ಗುಂಟೆಗಳಲ್ಪ) | ) 
1 | ಬೆಂಗಳೂರು. 1) ಶ್ರೀಗಂಧಕಾವಲು ಗ್ರಾಮದ ಸರ್ವೆ ನಂ.6 ರಲ್ಲಿ 1% ಗುಂಟೆ ಜಮೀನನ್ನು ಶ್ರೀ! 


222.36 


“ಸಂಬಂಧ ಸಿಟಿ ಸಿವಿಲ್‌ ನ್ಯಾಯಾಲಯದಲ್ಲಿ ದಾವೆ ಸಂಖ್ಯೆ: WP.No8679/2007 ರಲ್ಲಿ 


2 ಶ್ರೀ ಜಿ. ಕೃಷ್ಣಪ್ಪ ಎಂಬುವವರು ಶ್ರೀಗಂಧದಕಾವಲು ಗ್ರಾಮದ ಸರ್ವೆ ನಂ.51 ರಲ್ಲಿ 1 ಎಕರೆ 6 ಗುಂಟ 


3) ಶ್ರೀ ರಾಮಕೃಷ್ಣ ಎಂಬುವವರು ಶ್ರೀಗಂಧಕಾವಲು ಗ್ರಾಮದ ಸರ್ವೆ ನಂ.703 ಎ ರಲ್ಲಿ 0.32 ಗುಂಟೆ 


'ಹಂತದಲ್ಲಿರುತ್ತದೆ. 


ಹೆ.ಎನ್‌.ದಯಾನಂದಮೂರ್ತಿ ಎಂಬುವವರು "ಅನಧಿಕೃತವಾಗಿ ಒತ್ತುವರಿ ಮಾಡಲಾಗಿದ್ದು, ಈ 


ವಿಚಾರಣೆಯು ಸಿಟಿ ಸಿವಿಲ್‌ ನ್ಯಾಯಾಲಯದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಪರವಾಗಿ 
ದಿನಾಂಕ:03-11-2014 ರಲ್ಲಿ, ತೀರ್ಪು ನೀಡಲಾಗಿದೆ. ಸದರಿ ತೀರ್ಪಿನ ವಿರುದ್ದ ಶ್ರೀ 
ಕೆ.ಎನ್‌.ದಯಾನಂದ ಮೂರ್ತಿ ರವರು ದಿನಾಂಕ: 05-01-2015 .ರಲ್ಲಿ ಕರ್ನಾಟಕ 
ಉಚ್ಚನ್ಯಾಯಾಲದಲ್ಲಿ ಪ್ರಕರಣ ಕುರಿತು ೧೯೩24/2015 ರಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಸದರಿ 
ಮೇಲ್ಮನವಿಯನ್ನು ಘನ ನ್ಯಾಯಾಲಯವು ದಿನಾ೦ಕ: 04-03-5020 ರಲ್ಲಿ ಕಾಗದ ಪುಸ್ತಕವನ್ನು 4 
ವಾರಗಳಲ್ಲಿ ಸಲ್ಲಿಸದಿದ್ದರೆ ವಜಾಗೊಳಿಸಲಾಗುತ್ತದೆ ಎಂದು ಆದೇಶಿಸಲಾಗಿದೆ. ಒತ್ತುವರಿಯನ್ನು 
ತೆರೆವುಗೊಳಿಸಬೇಕಾಗಿರುತ್ತದೆ. 


ಜಮೀನು ಒತ್ತುವರಿ ಮಾಡಿಕೊಂಡಿದ್ದು. ಸದರಿ ಒತ್ತುವರಿ ಮಾಡಿಕೊಂಡಿರುವ ಜಮೀನು ಅವರಿಗೆ 
ಸೇರಬೇಕಾದ ಸ್ವತ್ತು ಎಂದು ಅರ್ಜಿದಾದರು ಮಾನ್ಯ ಉಚ್ಚ್‌ 'ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ 
ಸ೦ಖ್ಯೆ; RFA Nಂ.1050 / 201 ದಾಖಲಿಸಲಾಗಿದೆ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ 
ನ್ಯಾಯಾಲದ ಆದೇಶ ದಿನಾಂಕ:.23-04-2014 ರಲ್ಲಿ ನ್ಯಾಯಾಲಯವು ಸದರಿ ಮೊಕದ್ದಮೆಯನ್ನು 
Dispose ಮಾಡಲಾಗಿದೆ. ಒತ್ತು; ವರಿಯನ್ನು ತೆರೆವುಗೊಳಿಸಬೇಕಾಗಿರುತ್ತದೆ. 


ಜಮೀನು ಒತ್ತುವರಿಯಾಗಿರುವ ಬಗ್ಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯಿದೆಯ ವಿಶೇಷ 
ನ್ಯಾಯಾಲಯದಲ್ಲಿ [6€: (P) 726/2019 ರಂತೆ ದೂರು ದಾಖಲಾಸಿರುವುದರಿಂದ, ಬೆಂಗಳೂರು 
ಉತ್ತರ ತಾಲ್ಲೂಕು ತಹಶೀಲ್ದಾರ್‌ ರವರ ಜ್ಞಾಪನ ಪತ್ರದಲ್ಲಿ ಈ ಬಗ್ಗೆ ಸರ್ವೆ ಮಾಡಿ ವಿವರವಾದ 
ವರದಿ ಸಲ್ಲಿಸುವಂತೆ, ಸೂಚಿಸಿರುವ ಪ್ರತಿಯನ್ನು ಅಧೀಫ್ಷಕರು, ಬೆಂಗಳೂರು ನಿರಾಶ್ರಿತರ ಪರಿಹಾರ 
ಕೇ೦ದ್ರ ರವರ ಮಾಹಿತಿಗಾಗಿ ಸಲ್ಲಿಸಿದ್ದು, ಅಧೀಕ್ಷಕರು, ನಿರಾಶ್ರಿತರ ಪರಿಹಾರ ಕೇಂದ, ಬೆಂಗಳೂರು 
ರವರ ಪತ್ರ ಸಂಖ್ಯೆ ನಿಪಕೇಬೆಂ:ಸಿಆರ್‌:21:2019-20 ದಿನಾ೦ಕ:07-03-2020 ರಲ್ಲಿ "ಟೋಟಲ್‌ 
ಸ್ಟೇಷನ್‌ ಸರ್ವೆ” ಮಾಡಿಸಿ ಹದ್ದುಬಸ್ತು ಮಾಡಲು ಕೋರಲಾಗಿದೆ. ಈ ಬಗ್ಗೆ ವಿಶೇಷ ತಹಶೀಲ್ದಾರ್‌, 
ಬೆಂಗಳೂರು ಉತ್ತರ ತಾಲ್ಲೂಕು ರವರು ಸರ್ವೆಕಾರ್ಯ ಕೈಗೊಂಡಿದ್ದು, ಸರಹದ್ದು ಗುರುತಿಸುವ 


14) ಸಜ್ಜೆ ಪಾಳ್ಯ ಗ್ರಾಮದ ಸರ್ವೆ ನಂ3 ರಲ್ಲಿ 027 ಗುಂಟೆ ಜಮೀನನ್ನು “ದಿ ದೇವರಾಜು ಅರಸು: 
ಕಾಲೋನಿ" ಕೊಳಚೆ ' ಪ್ರದೇಶಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ; `ಬೆಂಗಳೂರು. 
ರವರ ಆದೇಶ ಹೊರಡಿಸಲಾಗಿರುವುದನ್ನು ಕೇ೦ದ್ರ ಪರಿಹಾರ ಸಮಿತಿವತಿಯಿಂದ ಸದರಿ ಆದೇಶ 
- ರದ್ದುಪಡಿಸಲು W:55797:2017 ರಲ್ಲಿ ದಾವೆ ದಾಖಲಿಸಲಾಗಿದೆ. ' ಸದರಿ ಪ್ರಕರಣಕ್ಕೆ 

ಸಂಬಂಧಿಸಿದಂತೆ, ಘನ ಉಚ್ಚನ್ಯಾಯಾಲಯವು ದಿನಾ೦ಕ: 05-01-2018 ರಲ್ಲಿ. ಜಿಲ್ಲಾಧಿಕಾರಿಗಳ 
ಅಧಿಸೂಚನೆಗೆ ತಡೆಯಾಜ್ನೆಯನ್ನು ನೀಡಿದ್ದು, ಸದರಿ ಪ್ರಕರಣಪು ವಿಚಾರಣೆ ಹಂತದಲ್ಲಿದೆ. 


5) ಶ್ರೀ ಬಿ. ರಾಮಕೃಷ್ಣಪ್ಪ ಎಂಬುವವರು ಬೆಂಗಳೂರು ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಸೇರಿದ ಸರ್ವೇ 
ನಂ.70/3 ಸೇರಿದ "ಜಮೀನು ಒತ್ತುವರಿ "ಮಾಡಿಕೊಂಡಿದ್ದು, ಸದರಿ ಒತ್ತುವರಿ ಜಮೀನು 
- ತೆರೆವುಗೊಳಿಸುವ ಸಂಬಂಧ ' ಕೇಂದ್ರ ಪರಿಹಾರ ಸಮಿತಿವತಿಯಿಂದ ಮಾನ್ಯ ಉಚ 
ವ್ಯಾಯಾಲಯದ ಅರ್ಜಿ ಸ೦ಖ್ಯೆ: R್ಳA:1869/2011 ರಲ್ಲಿ ದಾಖಲಿಸಿದ್ದು ಓ. ಪ್ರಕರಣವು ಅಂತಿಮ 
ವಿಚಾರಣಾ ಹಂತದಲ್ಲಿರುತ್ತದೆ. 


